KA/ BG-GPO/2515/\WPP-47/2009-2011 






ಅಧಿಕೃತವಾಗಿ ಪ್ರಕಟಿಸಲಾದುದು 





ಸಂಪುಟ ೧೪೪ ಸಂಚಿಕೆ ೧೬ 


ಬೆಂಗಳೂರು, ಗುರುವಾರ, ಏಪ್ರಿಲ್‌ ೧೬, ೨೦೦೯ (ಚೈತ್ರ ೨೬, ಶಕ ವರ್ಷ ೧೯೩೧) 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 56 ಆಸೇವ 2009, ಬೆಂಗಳೂರು, ದಿನಾಂಕ: 13ನೇ ಮಾರ್ಚ್‌, 2009 
ಲೋಕಸಭಾ ಚುನಾವಣೆಗಳ ಹಿನ್ನಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ಸೂಚನೆಯಂತೆ ಸಹಾಯಕ 
ಚುನಾವಣಾ ಅಧಿಕಾರಿಗಳೆಂದು ಗುರುತಿಸಿರುವ ಹಾಗೂ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಕೆಳಕಂಡ ಕೆಎಎಸ್‌ 
ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. ಈ 


ಆದೇಶವನ್ನು ಚುನಾವಣಾ ಆಯೋಗದ ಸಹಮತಿಯೊಂದಿಗೆ ಹೊರಡಿಸಿದೆ. 





ತ್‌ 
ಕ್ರಸಂ 


ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ 
ಶ್ರೀ/ಶ್ರೀಮತಿ 


ವರ್ಗಾವಣೆ ಮಾಡಿ ನೇಮಿಸಲಾದ ಹುದ್ದೆ 





ಬಿ.ಎಸ್‌. ಪುರುಷೋತ್ತಮ (ಹಿ.ಶ್ರೇ) 
ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ 
ಜಲಸಂವರ್ಧನಾ ಯೋಜನಾ ಸಂಘ, 
ದಾವಣಗೆರೆ 


ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರು, ಗುಲ್ಬರ್ಗಾ 
ಜಿಲ್ಲೆ, ಗುಲ್ಬರ್ಗಾ -ಖಾಲಿ ಹುದ್ದೆ 





ಎಂ. ಪ್ರಭಾವತಿ(ಹಿ.ಶ್ರೇ) 

ಜಂಟಿ ವ್ಯವಸ್ಥಾಪಕ ನಿರ್ದೇಶಕರು 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮ, 
ಬೆ೦ಗಳೂರು 


ಪ್ರಾಂಶುಪಾಲರು 


ಜಿಲ್ಲಾ ತರಬೇತಿ ಸಂಸ್ಥೆ, ಚಿಕ್ಷಬಳ್ಳಾಪುರ-ಖಾಲಿ ಹುದೆ 
ಲ ಛಿ ಸ ಬ 





ಚಿಕ್ಕಮುನಿಯಪ್ಪ (ಹಿ.ಶ್ರೇ) 
ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, 
ಚಿಕ್ಕಬಳ್ಳಾಪುರ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ 


ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ ಹಾಲಿ 
ಇರುವ ಜಂಟಿ ನಿರ್ದೇಶಕರು (ಆಡಳಿತ) ಪಶುಸಂಗೋಪನೆ 
ಮತ್ತು ಪಶುವೈದ್ಯ ಸೇವೆಗಳ ಇಲಾಖೆ, ಬೆಂಗಳೂರು 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 











ಡಿ.ಎಂ. ಶಿವಕುಮಾರ್‌(ಹಿ.ಶ್ರೇ) 

ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರು, 
ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ಹುದ್ದೆಗೆ ವರ್ಗಾವಣೆ 
ಆದೇಶದಲ್ಲಿ 


ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ ಹಾಲಿ 
ಇರುವ ಜಂಟಿ ನಿರ್ದೇಶಕರು (ಆಡಳಿತ) ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆ೦ಗಳೂರು ಹುದ್ದೆಯಲ್ಲಿಯೇ 
ಮುಂದುವರಿಸಿದೆ. 








(೨೪೧) 





ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೬, ೨೦೦೯ 


ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ 
ಶ್ರೀ/ಶ್ರೀಮತಿ 


ಭಾಗ - ೨ 
ವರ್ಗಾವಣೆ ಮಾಡಿ ನೇಮಿಸಲಾದ ಹುದ್ದೆ 





ಎಸ್‌. ಕೃಷ್ಣಮೂರ್ತಿ(ಕಿ.ಶ್ರೇ) 
ಉಪವಿಭಾಗಾಧಿಕಾರಿಗಳು, ಮಂಗಳೂರು 
ಉಪವಿಭಾಗ, ಮಂಗಳೂರು (ದ.ಕ) 


ಕ್ಕ 


ವಿಶೇಷ ಭೂಸ್ವಾಧೀನಾಧಿಕಾರಿ, ಕೆ.ಐ.ಎ.ಡಿ.ಬಿ. ಬೈಕಂಪಾಡಿ 
ಮಂಗಳೂರು ಹುದ್ದೆಗೆ ಶ್ರೀ ಪ್ರಭುಲಿಂಗ ಕವಳಿಕಟ್ಟ ಇವರ 
ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು 
ಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 








ಪ್ರಭುಲಿಂಗ ಕವಳಿಕಟ್ಟಿ (ಕಿ.ಶ್ರೇ) 
ವಿಶೇಷ ಭೂಸ್ವಾಧೀನಾಧಿಕಾರಿ, 








ಕೆ.ಐ.ಎ.ಡಿ.ಬಿ. ಬೈಕಂಪಾಡಿ ಮಂಗಳೂರು 


ಉಪ ವಿಭಾಗಾಧಿಕಾರಿಗಳು, ಮಂಗಳೂರು ಉಪ ವಿಭಾಗ, 
ಮಂಗಳೂರು (ದ.ಕ)-ಶ್ರೀ ಎಸ್‌. ಕೃಷ್ಣಮೂರ್ತಿ ಇವರ 
ಸ್ಥಾನದಲ್ಲಿ 








ಮೇಲ್ಕಂಡ ಅಧಿಕಾರಿಗಳನ್ನು ಅವರು ಹೊಂದಿರುವ ಹುದ್ದೆಯಿಂದ ತಕ್ಷಣವೇ ಬಿಡುಗಡೆ ಮಾಡುವಂತೆ ಸಂಬಂಧಪಟ್ಟ 
ನಿಯಂತ್ರಣಾಧಿಕಾರಿಗಳನ್ನು ಕೋರಿದೆ. ಹಾಗೆಯೇ ಈ ಅಧಿಕಾರಿಗಳು ಬಿಡುಗಡೆ ಹೊಂದಿದ ಕೂಡಲೇ ಸೇರುವ ಕಾಲವನ್ನು 
ಉಪಯೋಗಿಸಿಕೊಳ್ಳದೆ ವರ್ಗಾವಣೆ ಹೊಂದಿದ ಹುದ್ದೆಯಲ್ಲಿ ತಕ್ಷಣವೇ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 459 


ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 16 ಎಟಿಎಸ್‌ 2009, ಬೆ೦ಗಳೂರು, ದಿನಾಂಕ 27ನೇ ಫೆಬ್ರವರಿ 2009. 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಮುಂಬರುವ 2009ರ ಲೋಕಸಭೆ 
ಸಾರ್ವತ್ರಿಕ ಚುನಾವಣೆಯ ಹಿನ್ನೆಲೆಯಲ್ಲಿ ಸ್ವಂತ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಮೂರು ವರ್ಷಗಳ ಸೇವೆ 
ಸಲ್ಲಿಸಿರುವ ಅಧಿಕಾರಿಗಳನ್ನು ಆಯಾ ಜಿಲ್ಲೆಗಳಿಂದ ವರ್ಗಾಯಿಸುವಂತೆ ಭಾರತ ಚುನಾವಣಾ ಆಯೋಗವು ದಿನಾಂಕ 
4/2/2009ರಂದು ಹಾಗೂ ರಾಜ್ಯ ಚುನಾವಣಾ ಆಯೋಗವು ದಿನಾಂಕ 16/02/2009ರಂದು ನಿರ್ದೇಶನ ನೀಡಿದ 
ಹಿನ್ನೆಲೆಯಲ್ಲಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 
































ಕ್ರ. | ತಹಶೀಲ್ದಾರರ ಹೆಸರು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ವರ್ಗಾಯಿಸಿ ನೇಮಿಸಿದ ಸ್ಥಳ 

ಸಂ. ಸ್ಥಳ 

(1) (2) (3) 

1 | ಶ್ರೀ ಹೆಚ್‌.ಪಿ.ನಾಗರಾಜ್‌ ತಹಶೀಲ್ದಾರ್‌ ಸಂಡೂರು ತಾ:, ಬಳ್ಳಾರಿ ಜಿಲ್ಲೆ - ಖಾಲಿ 
ತಹಶೀಲ್ದಾರ್‌, ರೋಣ ತಾಲ್ಲೂಕು ಇಲ್ಲಿಗೆ ವರ್ಗಾವಣೆ | ಹುದ್ದೆ 
ಆದೇಶದಲ್ಲಿರುವ 

2. | ಶ್ರೀ ಅಶ್ವತ್ಥನಾರಾಯಣ ರಾವ್‌ ವರ್ಗಾವಣೆ ರದ್ದುಪಡಿಸಿ ಹಿಂದಿನ ಹುದ್ದೆಯಲ್ಲಿಯೇ 
ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, | ಮುಂದುವರೆಸಿದೆ. 
ತುಮಕೂರು (ತಹಶೀಲ್ದಾರ್‌ ತಿಪಟೂರು ತಾ: 
ತುಮಕೂರು ಜಿಲ್ಲೆ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ) 

3. | ಶ್ರೀ ಹೆಚ್‌.ನಂಜಯ್ಯ ತಹಶೀಲ್ದಾರ್‌, ತಿಪಟೂರು ತಾಲ್ಲೂಕು, ತುಮಕೂರು 
ತಹಶೀಲ್ದಾರ್‌, ರಾಜ್ಯ ಚುನಾವಣಾ ಆಯೋಗ, | ಜಿಲ್ಲೆ - ಖಾಲಿ ಹುದ್ದೆ 
ಬೆಂಗಳೂರು 

4. |ಶೀ ಡಿ ಉಪೇಂದನಾಯಕ್‌ ತಹಶೀಲ್ದಾರ್‌, ಇಂಡಿ ತಾಲ್ಲೂಕು - ಖಾಲಿ ಹುದ್ದೆ 
ತಹಶೀಲ್ದಾರ್‌, ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಛೇರಿ, 
ಬಾಗಲಕೋಟೆ 

5. | ಶ್ರೀ ಡಿ.ಷಣ್ಮುಖ ತಹಶೀಲ್ದಾರ್‌, ಹಿರೇಕೆರೂರು ತಾಲ್ಲೂಕು, ಹಾವೇರಿ ಜಿಲ್ಲೆ 
ತಹಶೀಲ್ದಾರ್‌, ಶಿವಮೊಗ್ಗ ತಾಲ್ಲೂಕು / ಜಿಲ್ಲೆ ಇಲ್ಲಿಗೆ | ಶ್ರೀ ಅಮರೇಶ್‌ ಇವರ ವರ್ಗಾವಣೆಯಿಂದ ತೆರವಾದ 
ವರ್ಗಾವಣೆ ಆದೇಶದಲ್ಲಿರುವ ಹುದ್ದೆ 








ಭಾಗ - 


ಪಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೬, ೨೦೦೯ 


೨೪೩ 






































ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಚೇರಿ, 


ಮೈಸೂರು 


ಕ್ರ | ತಹಶೀಲ್ದಾರರ ಹೆಸರು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ವರ್ಗಾಯಿಸಿ ನೇಮಿಸಿದ ಸ್ಥಳ 

ಸಂ. ಸ್ಥಳ 

6. | ಶ್ರೀ ಮಹೇಶ್‌ಬಾಬು ತಹಶೀಲ್ದಾರ್‌, ರೋಣ ತಾಲ್ಲೂಕು - ಖಾಲಿ ಹುದ್ದೆ 
ತಹಶೀಲ್ದಾರ್‌, ಶಿಕಾರಿಪುರ ತಾ: ಶಿವಮೊಗ್ಗ ಜಿಲ್ಲೆ 
ಶ್ರೀ ಚಿ೦ತಾಮಣಿ ಮೇಂಗಜಿ ಉಪ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, 
ವಿಶೇಷ ತಹಶೀಲ್ದಾರ್‌, ಹುಣಸಗಿ ಗುಲರ್ಗ 

8. |ಡಾ: ಹೆಚ್‌.ಅಮರೇಶ್‌ ಸನ್ಮಾನ್ಯ. ಮುಖ್ಯಮಂತ್ರಿಗಳ ಸಲಹೆಗಾರರಾದ ಶ್ರೀ 
ತಹಶೀಲ್ದಾರ್‌, ಹಿರೇಕೆರೂರು ತಾಲ್ಲೂಕು, ಹಾವೇರಿ ಜಿಲ್ಲೆ | ದಿವಾಕರ್‌ ಇವರ ಆಪ್ತ ಕಾರ್ಯದರ್ಶಿ ಗಳಾಗಿ 

ನೇಮಿಸಲು ಇವರ ಸೇವೆಯನ್ನು ಸಿ.ಆ.ಸು.ಇಲಾಖೆಯ 
ವಶಕ್ಕೆ ನೀಡಿದೆ. 

9. | ಶ್ರೀ ಎಂ.ಶ್ರೀರಾಮರೆಡ್ಡಿ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ತಹಶೀಲ್ದಾರ್‌, ಗುಡಿಬಂಡೆ ತಾಲ್ಲೂಕು, ಚಿಕ್ಕಬಳ್ಳಾಪುರ | ಚಿಕ್ಕಬಳ್ಳಾಪುರ - ಶ್ರೀ ಶ್ರೀನಿವಾಸಯ್ಯ ಆರ್‌. ಇವರ 
ಜಿಲ್ಲೆ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ ವರ್ಗಾವಣೆಯಿಂದ ತೆರವಾದ ಹುದ್ದೆ 

10. | ಶ್ರೀ ಶ್ರೀನಿವಾಸಯ್ಯ ಆರ್‌. ತಹಶೀಲ್ದಾರ್‌, ಗುಡಿಬಂಡೆ ತಾಲ್ಲೂಕು, ಚಿಕ್ಕಬಳ್ಳಾಪುರ 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, | ಜಿಲ್ಲೆ 
ಚಿಕ್ಕಬಳ್ಳಾಪುರ 

11. ಶ್ರೀ ಮಾಳಿಗೆ ಶಂಕರ್‌ ತಹಶೀಲ್ದಾರ್‌, ಶಿಕಾರಿಪುರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
ತಹಶೀಲ್ದಾರ್‌, ಹೊಸನಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ | ಶೀ ಮಹೇಶ್‌ಬಾಬು ಇವರ ವರ್ಗಾವಣೆಯಿಂದ 
ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ ತೆರವಾದ ಹುದ್ದೆ 

12. | ಡಾ: ರಾಜು ಮೊಗವೀರ ತಹಶೀಲ್ದಾರ್‌, ಶಿವಮೊಗ್ಗ ತಾಲ್ಲೂಕು / ಜಿಲ್ಲೆ - ಖಾಲಿ 
ತಹಶೀಲ್ದಾರ್‌, ಭಟ್ಕಳ ತಾಲ್ಲೂಕು ಇಲ್ಲಿಗೆ ವರ್ಗಾವಣೆ ಹುದ್ದೆ 
ಆದೇಶದಲ್ಲಿರುವ 

13. | ಶ್ರೀ ಎಂ.ರವಿಕುಮಾರ್‌ ತಹಶೀಲ್ದಾರ್‌, ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ 
ತಹಶೀಲ್ದಾರ್‌, ಹಾಸನ ತಾಲ್ತೂಕು/ಜಿಲ್ಲೆ ಶ್ರೀ ಸುಂದರ ಭಟ್‌ ಇವರ ಸ್ಥಳಕ್ಕೆ 

14. | ಶ್ರೀ ಲಾಲಂಕಿ ರವಿ ತಹಶೀಲ್ದಾರ್‌, ಹಾಸನ ತಾಲ್ಲೂಕು / ಜಿಲ್ಲೆ ಶ್ರೀ 
ಉಪ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, | ಎಂ.ರವಿಕುಮಾರ್‌ ಇವರ ವರ್ಗಾವಣೆಯಿಂದ ತೆರವಾದ 
ರಾಮನಗರ ಹುದ್ದೆಗೆ 

15. | ಶ್ರೀ ಸುಂದರ ಭಟ್‌ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ತಹಶೀಲ್ದಾರ್‌, ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ ಹಾಸನ - ಖಾಲಿ ಹುದ್ದೆ 

16. | ಶ್ರೀ ದೇವರಾಜು ಎ. ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ತಹಶೀಲ್ದಾರ್‌, ಗುಂಡ್ಲುಪೇಟೆ ತಾಲ್ಲೂಕು, ಮೈಸೂರು ಶ್ರೀ ಜಿ.ಎನ್‌. ಮಂಜುನಾಥ್‌ ಹುದ್ದೆಗೆ 
ಚಾಮರಾಜನಗರ ಜಿಲ್ಲೆ 

17. | ಶ್ರೀ ಜಿ.ಎನ್‌.ಮ೦ಜುನಾಥ್‌ ತಹಶೀಲ್ದಾರ್‌, ಗುಂಡ್ಲುಪೇಟೆ ತಾಲ್ಲೂಕು, 


ಚಾಮರಾಜನಗರ ಜಿಲ್ಲೆ ಶ್ರೀ ದೇವರಾಜ್‌ ಎ. ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 





18. 








ಶ್ರೀ ಪ್ರಭಾಕರ್‌ ದೇಶಪಾಂಡೆ 
ಪುರಸಭೆ ತಹಶೀಲ್ದಾರ್‌, 
ಬೀದರ್‌ 


ಜಿಲ್ಲಾಧಿಕಾರಿಗಳ ಕಛೇರಿ, 





ತಹಶೀಲ್ದಾರ್‌, ಆಳಂದ ತಾಲ್ಲೂಕು, ಗುಲ್ಬರ್ಗ ಜಿಲ್ಲೆ - 
ಖಾಲಿ ಹುದ್ದೆ 








೨೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೬, ೨೦೦೯ 


ಭಾಗ - ೨ 





ಮೇಲ್ಕಂಡ ತಹಶೀಲ್ದಾರರುಗಳನ್ನು ಲೋಕಸಭಾ 2009 ಚುನಾವಣಾ ಕಾರ್ಯದ ನಿಮಿತ್ತ ವರ್ಗಾವಣೆ ಆಗಿರುವ 
ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ 28/02/2009ರೊಳಗೆ ಬಿಡುಗಡೆಗೊಳಿಸುವಂತೆ ನಿಯಂತ್ರಣಾಧಿಕಾರಿಗಳಿಗೆ ಸೂಚಿಸಿದೆ. 
ಬಿಡುಗಡೆಗೊಂಡ ತಹಶೀಲ್ದಾರರುಗಳು ವರ್ಗಾವಣೆ ಹೊಂದಿದ ಸ್ಥಳಕ್ಕೆ ಕೂಡಲೇ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 395 


ಅಧಿಸೂಚನೆ 


ಬಿ.ವಿ.ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 


ಸಂಖ್ಯೆ: ಆರ್‌ಡಿ 16 ಎಟಿಎಸ್‌ 2009, ಬೆಂಗಳೂರು, ದಿನಾಂಕ 28ನೇ ಫೆಬ್ರವರಿ 2009. 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕ೦ಡ ಅಧಿಕಾರಿಗಳನ್ನು ಮು೦ಬರುವ 2009ರ ಲೋಕಸಭೆ 
ಸಾರ್ವತ್ರಿಕ ಚುನಾವಣೆಯ ಹಿನ್ನೆಲೆಯಲ್ಲಿ ಸ್ವಂತ ಜಿಲ್ಲೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಹಾಗೂ ಮೂರು ವರ್ಷಗಳ ಸೇವೆ 
ಸಲ್ಲಿಸಿರುವ ಅಧಿಕಾರಿಗಳನ್ನು ಆಯಾ ಜಿಲ್ಲೆಗಳಿಂದ ವರ್ಗಾಯಿಸುವಂತೆ ಭಾರತ ಚುನಾವಣಾ ಆಯೋಗವು ದಿನಾಂಕ 
4/2/2009ರಂದು ಹಾಗೂ ರಾಜ್ಯ ಚುನಾವಣಾ ಆಯೋಗವು ದಿನಾಂಕ 16/02/2009ರಂದು ನಿರ್ದೇಶನ ನೀಡಿದ 
ಹಿನ್ನೆಲೆಯಲ್ಲಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಿತದೃಷ್ಠಿಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 



































ಕ್ರ ತಹಶೀಲ್ದಾರ್‌ ಹೆಸರು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ವರ್ಗಾಯಿಸಿ ನೇಮಿಸಿದ ಸ್ಥಳ 

ಸಂ. ಸ್ಥಳ 

1, ಶ್ರೀ ಸುಂದರ್‌ ಭಟ್‌ ವರ್ಗಾವಣೆ ಆದೇಶವನ್ನು ರದ್ದುಪಡಿಸಿದೆ ಅಧಿಸೂಚನೆ 
ತಹಶೀಲ್ದಾರ್‌, ಕುಂದಾಪುರ ತಾ: (ಚುನಾವಣಾ | ಸಂಖ್ಯೆ ಕಂಇ 30 ಎಟಿಎಸ್‌ 2008(ಭಾಗ-2) 
ತಹಶೀಲ್ದಾರ್‌, ಹಾಸನ ಇಲ್ಲಿಗೆ ವರ್ಗಾವಣೆ | ದಿನಾಂಕ 7/1/08ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಯವರ 
ಆದೇಶದಲ್ಲಿರುವ) ವಿಶೇಷ ಅಧಿಕಾರಿ ಬೆ೦ಗಳೂರು ಇಲ್ಲಿಗೆ ನೇಮಿಸಲು 

ಇವರ ಸೇವೆಯನ್ನು ಸಿ.ಆ.ಸು.ಇಲಾಖೆಗೆ ನೀಡಲಾಗಿದೆ. 

2. ಶ್ರೀ ಆರ್‌.ಎನ್‌.ವಡಗೇರಿ ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ತಹಶೀಲ್ದಾರ್‌, ಚಿತ್ತಾಪುರ ತಾ:, ಗುಲ್ಬರ್ಗ ಜಿಲ್ಲೆ ಬೀದರ್‌ - ಖಾಲಿ ಹುದ್ದೆ 

3. | ಶ್ರೀ ಎಸ್‌.ಎಸ್‌.ಮಧುಕೇಶ್ವರ ತಹಶೀಲ್ದಾರ್‌ ಚಿತ್ತಾಪುರ ತಾಲ್ಲೂಕು, ಗುಲ್ಬರ್ಗ ಜಿಲ್ಲೆ 
ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಗುಲ್ಬರ್ಗ | ಶ್ರೀ ಆರ್‌.ಎನ್‌. ವಡಗೇರಿ ಇವರ ವರ್ಗಾವಣೆಯಿಂದ 

ತೆರವಾದ ಸ್ವಳಕ್ಕೆ 

3. . | ಶ್ರೀಮತಿ ಮೇರಿ ಮಥಾಯಿಸ್‌ ವರ್ಗಾವಣೆಯನ್ನು ರದ್ದುಪಡಿಸಿ ಪುರಸಭೆ 
ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಚೇರಿ, ಉಡುಪಿ 
ಉಡುಪಿ (ಚುನಾವಣೆ ತಹಶೀಲ್ದಾರ್‌. ಉಡುಪಿ ಇಲ್ಲಿಗೆ | ಇಲ್ಲಿಯೇ ಮುಂದುವರೆಸಿದೆ 
ವರ್ಗಾವಣೆ ಆದೇಶದಲ್ಲಿರುವ) 

4. ಶ್ರೀ ಎಂ.ಪಿ.ಸಾವಂತ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ಪುರಸಭೆ ತಹಶೀಲ್ದಾರ್‌. ಜಿಲ್ಲಾಧಿಕಾರಿಗಳ ಕಛೇರಿ, | ಉಡುಪಿ 
ಕಾರವಾರ 

5. | ಶ್ರೀಮತಿ ವಿ.ಶಶಿಕಲಾ ತಹಶೀಲ್ದಾರ್‌, ಗುಲ್ಬರ್ಗ ತಾ: / ಜಿಲ್ಲೆ ಶ್ರೀ ಮಾಣಿಕ್ಯಪ್ಪ 
ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, | ಮ೦ಗಳಗಿ ಇವರ ಸ್ಥಳಕ್ಕೆ 
ರಾಯಚೂರು 

6. ಶ್ರೀ ನೂರುದ್ದೀನ್‌ ಷರೀಫ್‌ ಚುನಾವಣೆ ತಹಶೀಲ್ದಾರ್‌ ಜಿಲ್ಲಾಧಿಕಾರಿಗಳ ಕಛೇರಿ 
ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, | ಹಾಸನ 
ಮೈಸೂರು 

7. |ಶೀ ಕೆ.ಎಂ. ವಿಶ್ವನಾಥಯ್ಯ, ತಹಶೀಲ್ದಾರ್‌, ಹೊಳಲ್ಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ 
ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 


ದಾವಣಗೆರೆ 











ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೬, ೨೦೦೯ ೨೪೫ 


(et 


ತಹಶೀಲ್ದಾರ್‌ ಹೆಸರು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ವರ್ಗಾಯಿಸಿ ನೇಮಿಸಿದ ಷ್ಠಳ 
ಸ್ಥಳ 
ಡಾ: ಶಂಕರಪ್ಪ ವಣಿಕ್ಯಾಳ ತಹಶೀಲ್ದಾರ್‌, ಕುಷ್ಠಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ - 
ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, | ಖಾಲಿ ಹುದ್ದೆ 
ಬಿಜಾಪುರ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ 
ಮೇಲ್ಕಂಡ ತಹಶೀಲ್ದಾರರುಗಳನ್ನು ಲೋಕಸಭಾ 2009 ಚುನಾವಣಾ ಕಾರ್ಯದ ನಿಮಿತ್ತ ವರ್ಗಾವಣೆ ಆಗಿರುವ 
ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ 28/02/2009ರೊಳಗೆ ಬಿಡುಗಡೆಗೊಳಿಸುವಂತೆ ನಿಯಂತ್ರಣಾಧಿಕಾರಿಗಳಿಗೆ ಸೂಚಿಸಿದೆ. 
ಬಿಡುಗಡೆಗೊಂಡ ತಹಶೀಲ್ದಾರರುಗಳು ವರ್ಗಾವಣೆ ಹೊಂದಿದ ಸ್ಥಳಕ್ಕೆ ಕೂಡಲೇ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 398 ಬಿ.ವಿ.ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂ: ಅಪಜೀ 215 ಅಪಸೇ 2008, ಬೆಂಗಳೂರು, ದಿನಾಂಕ: 04ನೇ ಫೆಬ್ರವರಿ 2009 
ರಾಜ್ಯ ಅರಣ್ಯ ಸೇವೆಗೆ ಸೇರಿದ ಈ ಕೆಳಕಂಡ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ರೂ. 18,150- 26,925 
ವೇತನ ಶ್ರೇಣಿಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವೃಂದಕ್ಕೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ, 
ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಮುಂದಿನ ಆದೇಶದವರೆಗೆ ನೇಮಿಸಿದೆ. 





9 ೫ 
೦ 





























ಭಾಗ-! 

ಕ್ರಸಂ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಲಾದ 

ನಿರ್ವಹಿಸುತ್ತಿರುವ ಸ್ಥಳ ಹುದ್ದೆ 

1) ಶ್ರೀ ವಿ. ಜಯರಾಮೇಗೌಡ ಯೋಜನಾ ನಿರ್ದೇಶಕರು ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಮಹಾತ್ಮಗಾಂಧಿ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಗೆ ನೀಡಲಾಗಿದೆ. 
ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ, 
ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ 

ಪದಗಹಿಸುವ ಮುನ್ನ ಒ೦ದು ದಿನ ರಜೆಯ ಮೇಲೆ ತೆರಳುವ ಶ್ರೀ 
ಜಗಧೀಶ್‌, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ, ಜಿಲ್ಲಾ 
ಪಂಚಾಯತ್‌, ಬೆಂಗಳೊರು “ಗ್ರಾಮಾಂತರ ಹುದ್ದೆಯಲ್ಲಿ ಕರ್ತವ್ಯ 
ನಿರ್ವಹಿಸುವಂತೆ ಸೂಚಿಸಿದೆ. ಒಂದು ದಿನ ರಜೆಯ ನಂತರ ಶ್ರೀ 
ಜಗಧೀಶ್‌, ಇವರು ಅದೇ ಹುದ್ದೆಯಲ್ಲಿ ಮುಂದುವರೆಯುವುದು. 

2) ಶ್ರೀ ಪಾಟೀಲ್‌ ಎನ್‌.ಆರ್‌. ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ, ಜಲ ಸಂವರ್ಧನೆ ಯೋಜನಾ 
ಕಾರ್ಯನಿರ್ವಾಹಕ ಅಧಿಕಾರಿ ಸಂಘ, ರಾಯಚೂರು ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಜಲ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಸಂಪನ್ಮೂಲ ಇಲಾಖೆಗೆ ನೀಡಲಾಗಿದೆ. 

ಜಲ ಸಂಪನ್ಮೂಲ ಇಲಾಖೆಯಲ್ಲಿ ಪದಗ್ರಹಿಸುವ ಮುನ್ನ ಒಂದು ದಿನ 
ರಜೆಯ ಮೇಲೆ ತೆರಳುವ ಶ್ರೀ ಆಂಜನೇಯರೆಡ್ಡಿ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಹುದ್ದೆಯಲ್ಲಿ 
ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಿದೆ. ಒಂದು ದಿನ ರಜೆಯ ನ೦ತರ ಶ್ರೀ 
ಆಂಜನೇಯರೆಡ್ಡಿ ಇವರು ಅದೇ ಹುದ್ದೆಯಲ್ಲಿ ಮುಂದುವರೆಯುವುದು. 

3) ಶ್ರೀ ಮೋಟಪ್ಪ ಯೋಜನಾ ನಿರ್ದೇಶಕರು ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಕಾರ್ಯನಿರ್ವಾಹಕ ಅಧಿಕಾರಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಗೆ ನೀಡಲಾಗಿದೆ. 
ತಾಲ್ಲೂಕು ಪಂಚಾಯತ್‌, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ 
ಮಡಿಕೇರಿ ಪದಗಹಿಸುವ ಮುನ್ನ ಒಂದು ದಿನ ರಜೆಯ ಮೇಲೆ ತೆರಳುವ ಶ್ರೀ ಜಿ.ವಿ. 

ಅಗ್ನಿಹೋತ್ರಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ತರಬೇತಿ ಸಂಸ್ಥೆ, 
ಕಾಡುಗೋಡಿ, ಬೆ೦ಗಳೂರು ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ 
ಸೂಚಿಸಿದೆ. ಒಂದು ದಿನ ರಜೆಯ ನಂತರ ಶ್ರೀ ಜಿ.ವಿ. ಅಗ್ನಿಹೋತ್ರಿ 
ಇವರು ಅದೇ ಹುದ್ದೆಯಲ್ಲಿ ಮುಂದುವರೆಯುವುದು. 




















೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೬, ೨೦೦೯ ಭಾಗ - ೨ 

ಕ್ರಸ೦ | ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ | ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಲಾದ 
ನಿರ್ವಹಿಸುತ್ತಿರುವ ಸ್ಥಳ ಹುದ್ದೆ 

4) ಶ್ರೀ ಪಿ. ಪ್ರಭಾಕರ ಗಾಣಿಗ ಸಾಮಾಜಿಕ ಅರಣ್ಯ, ಬಾಗಲಕೋಟೆ - ಖಾಲಿ ಹುದ್ದೆ 


ಕನಕಪುರ ಉಪ ವಿಭಾಗ 
5) ಶ್ರೀ ಕೆ.ವಿ. ನಾಯಕ್‌ 
ದಾಂಡೇಲಿ ಉಪ ವಿಭಾಗ 





ಯೋಜನಾ ನಿರ್ದೇಶಕರು, ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಗೆ ನೀಡಲಾಗಿದೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ 
ಪದಗ್ರಹಿಸುವ ಮುನ್ನ ಒಂದು ದಿನ ರಜೆಯ ಮೇಲೆ ತೆರಳುವ ಶ್ರೀ ಕೆ.ಎಲ್‌. 
ರಾಘವೇಂದ್ರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ, 
ಕಾರವಾರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಿದೆ. ಒಂದು ದಿನ 
ರಜೆಯ ನಂತರ ಶ್ರೀ ಕೆ.ಎಲ್‌. ರಾಘವೇಂದ್ರ ಇವರು ಅದೇ ಹುದ್ದೆಯಲ್ಲಿ 
ಮುಂದುವರೆಯುವುದು. 
ಯೋಜನಾ ನಿರ್ದೇಶಕರು ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಗೆ ನೀಡಲಾಗಿದೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ 
ಪದಗ್ರಹಿಸುವ ಮುನ್ನ ಒಂದು ದಿನ ರಜೆಯ ಮೇಲೆ ತೆರಳುವ ಶ್ರೀ 
ಶಿವನಂಜಪ್ಪ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ, 
ರಾಮನಗರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಿದೆ. ಒಂದು 
ದಿನ ರಜೆಯ ನಂತರ ಶ್ರೀ ಶಿವನಂಜಪ್ಪ ಇವರು ಅದೇ ಹುದ್ದೆಯಲ್ಲಿ 
ಮುಂದುವರೆಯುವುದು. 
ಭಾಗ-॥ 

ಈ ಕೆಳಕಂಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 

ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 





6) ಶ್ರೀ ಎ.ಜಿ ಅಪ್ಪುರಾವ್‌ 
ಕಾರ್ಯನಿರ್ವಾಹಕ ಅಧಿಕಾರಿ, 
ತಾಲ್ಲೂಕು ಪಂಚಾಯತ್‌, 
ರಾಮನಗರ 

















ಮತ್ತು ಮುಂದಿನ 





ತ್‌ 
ಕ್ರಸಂ 


ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ವರ್ಗಾಯಿಸಿ ನೇಮಿಸಲಾದ ಹುದೆ 


fe) ಶ್ರ ಮಂ ಬ 


ಸ್ಗಳ 
ಥಿ 





1 |ಶ್ರೀಪಿ. ಸದಾಶಿವ 

ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾ 
ಮಂಡಳಿ, ಬೆಂಗಳೂರು ಹುದ್ದೆಗೆ ವರ್ಗಾವಣೆ 
ಆದೇಶದಲ್ಲಿರುವವರು 


ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ ಜಲ ಸಂವರ್ಧನೆ 
ಯೋಜನಾ ಸಂಘ ಬೀದರ್‌ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ಜಲ ಸಂಪನ್ಮೂಲ ಇಲಾಖೆಗೆ ನೀಡಲಾಗಿದೆ. 





2) | ಶೀ ಎಸ್‌. ಕುಮಾರಸ್ವಾಮಿ 
ಉಪ ಆಡಳಿತಾಧಿಕಾರಿ, ಕಾಡಾ, ಭೀಮರಾಯನಗುಡಿ 
ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವವರು 


ಸಾಮಾಜಿಕ ಅರಣ್ಯ, ಧಾರವಾಡ - ಖಾಲಿ ಹುದ್ದೆ 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ ಸಂ: MWD 138 MDS 2008, ಬೆಂಗಳೂರು, ದಿನಾಂಕ: 12ನೇ ಫೆಬ್ರವರಿ 2009 

ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಮೆಮೊರ್ಯಾಂಡಂ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌, 
ನಿಯಮಾವಳಿಯಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕರಡವರನ್ನು ಅವರ ಹೆಸರಿನ ಎದುರಿಗೆ 
ಸೂಚಿಸಿದಂತೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ಗಮದ ಅಧ್ಯಕ್ಷರು ಹಾಗೂ ಸದಸ್ಯರನ್ನಾಗಿ ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶಿಸಿದೆ. 


ಪಿ.ಆರ್‌. 290 


ಭಾಗ - ೨ ಕರ್ನಾಟಕ ರಾಜ (ಪತ್ರ, ಗುರುವಾರ, ಏಪ್ರಿಲ್‌ ೧೬, ೨೦೦೯ ೨೪೭ 





ಪ್ರೊ:ಡಾ: ಮುಮ್ತಾಜ್‌ ಆಲಿ ಖಾನ್‌, ಹಜ್‌, ವಕ್ಫ್‌ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರು, ಇವರನ್ನು 
ಕರ್ನಾಟಕ ಅಲ್ಪಸಂಖ್ಯಾತರ. ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರನ್ನಾಗಿ ನೇಮಿಸಿ ಹೊರಡಿಸಲಾದ ಆಧಿಸೂಚತೆ 
ಸಂಖ್ಯೆ: ಸಕಇ 31 ಅಅನಿ “2007 ದಿನಾಂಕ3.7.2008ರ ಆದೇಶವನ್ನು ಹಿಂದಕ್ಕೆ ನಟಿಯಾಗಿ: 





ಕ್ರಸಂ ಹೆಸರು ಮತ್ತು ವಿಳಾಸ ಹುದ್ದೆ 





1 ಶ್ರೀ ಎನ್‌. ಬಿ. ಅಬೂಬಕ್ಕರ್‌, B.E. (Civil), ಕನ್ನಲಂಟ್‌, ಅಧ್ಯಕ್ಷರು 
ಇಂಜಿನಿಯರ್‌, ಎ.ಬಿ. ಅಸೋಸಿಯೇಟ್ಸ್‌, ಹರುಷ 
ಕಾಂಪ್ಲೆಕ್ಸ್‌, 2ನೇ ಮಹಡಿ, ಸೂರತ್ಕ್‌ಲ್‌, ಮಂಗಳೂರು 





2 | ಶ್ರೀ ಮೊಹಮದ್‌ ಸಲೀಮ್‌ ಬಿನ್‌ ಅಬ್ದುಲ್ಲಾ ಜಿ, ನಿರ್ದೇಶಕರು 
ರಹ್ಮತ್‌ ಮಂಜಿಲ್‌, ಅಲೈಕಳ, ಉಳ್ಳಾಲ, ಮಂಗಳೂರು 
ಹಾಲಿ ವಿಳಾಸ: ನಂ.8,]ನೇ ಮಹಡಿ, ಹ್ಯಾರಿಸ್‌ ರಸ್ತೆ ಬೆನ್ಸನ್‌ 




















ಟೌನ್‌, ಬೆಂಗಳೂರು 

3 | ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ನಿರ್ದೇಶಕರು 
ವಿಧಾನ ಸೌಧ, ಬೆಂಗಳೂರು 

4 el ಕಾರ್ಯದರ್ಶಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ನಿರ್ದೇಶಕರು 

ಕಾಸ ಸೌಧ, ಬೆ೦ಗಳೂರು 

5 ಪಸಕ ನಿರ್ದೇಶಕರು, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿರ್ದೇಶಕರು 
ನಿಗಮ, ಬೆ೦ಗಳೂರು 

6 ನಿರ್ದೇಶಕರು, ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶಕರು 
ನಿರ್ದೇಶನಾಲಯ, ಬೆ೦ಗಳೂರು 

7 ಕಾರ್ಯದರ್ಶಿ, ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗ, ನಿರ್ದೇಶಕರು 
ಬೆಂಗಳೂರು 

8 ಪ್ರೊ. ಆರ್‌.ಜಿ. ದೇಸಾಯಿ, Ph.D. (Economics) ನಿರ್ದೇಶಕರು 


ಕೇರಾಫ್‌ ಶಾಂತರಾಜ್‌ ದೇಸಾಯಿ, ನಂ. 9/7/6712, ಬಿ.ಟಿ. 
ಪಾಟೀಲ್‌ ನಗರ, ಆಪ್ಟಿಕ್‌ ಕಂಪ್ಯೂಟರ್‌ ಹತ್ತಿರ, ಗಿಣಿಗೇರಾ ರಸ್ತೆ 
ಕೊಪಳ 





9 ಡಾ: ಕೌಸರ್‌ ಜಹಾನ್‌ ಆರಾ, .೩. (Economics), ನಿರ್ದೇಶಕರು 
Ph.D (Economics) ನಂ. 58, 1ನೇ ಮಹಡಿ, 1ನೇ ಅಡ್ಡ ರಸ್ತೆ 
ಕೃಷ್ಣಪ್ಪ ಗಾರ್ಡನ್‌, ಜಯನಗರ ಟಿ. ಬ್ಲಾಕ್‌, ರಾಜಶ್ರೀ 
ಅಪಾರ್ಟ್‌ಮೆಂಟ್‌ ನ೦ತರ, ಬೆಂಗಳೂರು-560 048 











10 [ಶ್ರೀ ಇಕ್ಬಾಲ್‌ ಅಹ್ಮದ್‌ ಖಾನ್‌, ನಂ. 88, 1ನೇ ಮುಖ್ಯ ರಸ್ತೆ ನಿರ್ದೇಶಕರು 
ಮುನಿರಾಮಣ್ಣ ಬ್ರಾಕ್‌, ಗಂಗಾನಗರ, ಬೆಂಗಳೂರು-32 

11 | ಶ್ರೀ ಮುಖ್ತಾರ್‌ ಹುಸೇನ್‌ ಫಕೃದ್ಧೀನ್‌ ಪಠಾಣ್‌ ನಿರ್ದೇಶಕರು 
ಫ್ರಾಟ್‌ ನಂ. 20, ವಿದ್ಯಾಗಿರಿ ಬಾಕ್ಸೈಟ್‌ ರಸ್ತೆ ಬೆಳಗಾವಿ 

12 |ಶ್ರೀ ಎಂ. ರಜಾ 88ಸಿ ಕೇರಾಫ್‌ ಮೀರ್‌ ನಿರ್ದೇಶಕರು 


ಹಾಶೀಮ್‌ ರಜ ನಜಪೀ, ಸಕೀನಾ ಸ್ಪೀಟ್‌, 

ಮ 
ಅಲಿಪುರ-561 224, ಗೌರಿಬಿದನೂರು ತಾಲ್ಲೂಕು, 
ಚಿಕ್ಕಬಳ್ಳಾಪುರ ಜಿಲ್ಲೆ 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 293 ಆರ್‌. ನಿಸಾರ್‌ ಅಹಮದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ,ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂ: ವಾಕೈ 40 ಕೈಸೇವಿ 2009, ಬೆ೦ಗಳೂರು, ದಿನಾಂಕ: 2ನೇ ಮಾರ್ಚ್‌ 2009 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಹಾಗೂ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಈ ಕೆಳಕಂಡ ಜಂಟಿ ನಿರ್ದೇಶಕರು 
ಹಾಗೂ ಉಪ ನಿರ್ದೇಶಕರುಗಳನ್ನು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 














೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೬, ೨೦೦೯ ಭಾಗ - ೨ 
ಕಸಂ | ಅಧಿಕಾರಿಗಳ ಹೆಸರು, ಕಾರ್ಯ ನಿರ್ವಹಿಸುತ್ತಿರುವ ಹುದ್ದೆ | ವರ್ಗಾವಣೆ ಮಾಡಿ ನೇಮಿಸಲಾದ ಹುದ್ದೆ ಮತ್ತು 
ಮತ್ತು ಸ್ಥಳ ಸ್ಥಳ 
ಶ್ರೀ/ಶ್ರೀಮತಿ 
1 ಎಸ್‌.ಟಿ. ಪರಮೇಶ್ವರಪ್ಪ ಜಂಟಿ ನಿರ್ದೇಶಕರು, 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಬಳ್ಳಾರಿ (ಶ್ರೀ ಅನಿಲ್‌ ಎ. 
ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೊಪ್ಪಳ ಉಪಿನ್‌ ವರ ಸ್ಥಾನಕ್ಕೆ) 
2 ಅನಿಲ್‌ 7 ಉಪ್ಪಿನ್‌, ಜಂಟಿ ನಿರ್ದೇಶಕರೆ, 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೊಪ್ಪಳ (ಶ್ರೀ ಎಸ್‌.ಟಿ. 
ಜಿಲ್ಲಾ ಕೈಗಾರಿಕಾ ಕೇಂದ್ರ ಬಳ್ಳಾರಿ ಪರಮೇಶ್ವರಪ್ಪ ಇವರ ಸ್ಥಾನಕ್ಕೆ 
3 (ಪಿ.ಹೆಚ್‌. ಮುಕುಂದಕೃಷ್ಣೇಗೌಡ, ನಿಯೋಜನೆ ಮೇರೆಗೆ ಯೋಜನಾ ನಿರ್ದೇಶಕರು, 
ಜಂಟಿ ನಿರ್ದೇಶಕರು ಡಿ.ಆರ್‌.ಡಿ.ಎ. ಕಾರವಾರ (ಶ್ರೀ ಟಿ. ಹೊನ್ನೂರಪ್ಪ, 
ಜಿಲ್ಲಾ ಕೈಗಾರಿಕಾ ಕೇಂದ್ರ ಚಿಕ್ಕಮಗಳೂರು ಇವರ ಸ್ಥಾನಕ್ಕೆ ನೇಮಿಸಲು ಇವರ ಸೇವೆಯನ್ನು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯ ವಶಕ್ಕೆ ನೀಡಿದೆ) 
4 (ಟಿ. ಹೊನ್ನೂರಪ್ಪ ಜಂಟಿ ನಿರ್ದೇಶಕರು 


ಜಂಟಿ ನಿರ್ದೇಶಕರು, 
ನಿಯೋಜನೆ ಮೇರೆಗೆ ಯೋಜನಾ ನಿರ್ದೇಶಕರು, 
ಡಿ.ಆರ್‌.ಡಿ.ಎ. ಕಾರವಾರ 


ಜಿಲ್ಲಾ ಕೈಗಾರಿಕಾ ಕೇ೦ದ್ರ ಚಿಕ್ಕಮಗಳೂರು 


(ಶ್ರೀ ಪಿ.ಹೆಚ್‌. ಮುಕುಂದಕೃಷ್ಣೇಗೌಡ, ಇವರ 





ದೊಡ್ಡ ಬಸವರಾಜು, 
ಉಪ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ 
ಬಾಗಲಕೋಟೆ 


ಸ್ಥಾನಕ 
ಉಪನಿರ್ದೇಶಕರು (ಖಾಗ್ರಾ) ಜಿಲ್ಲಾ ಪಂಚಾಯತ್‌, 
ಬಿಜಾಪುರ 





ಶ್ರೀ ಆನಂದ ಕಿತ್ತೂರು, 
ಉಪ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಗದಗ 


ಉಪನಿರ್ದೇಶಕರು, ಕೈಮಗ್ಗ 
ಇಲಾಖೆ, ಬಾಗಲಕೋಟೆ 
ಬಸವರಾಜು, ಇವರ ಸ್ಥಾನಕ್ಕೆ 


ಮತ್ತು 
(ಶ್ರೀ 


ಜವಳಿ 
ದೊಡ್ಡ 





ಏ.ಎಸ್‌. ಹೊನ್ಮನೆ ವಾಳ್‌ ಬಸಪ್ಪ 
ಉಪ ನಿರ್ದೇಶಕರು (ಖಾಗ್ರಾ) 
ಗುಲರ್ಗ 


ಪಂಚಾಯತ್‌, 


ಉಪನಿರ್ದೇಶಕರು (ಖಾಗ್ರಾ) ಜಿಲ್ಲಾ ಪಂಚಾಯತ್‌, 
ಬೀದರ್‌ (ಶ್ರೀ ಮಾಣಿಕ್‌ ವಿ. ರಾಘೋಜಿ ಇವರ 
ಸ್ಥಾನ) 





ಮಾಣಿಕ್‌ ವಿ. ರಾಘೋಜಿ 
ಉಪ ನಿರ್ದೇಶಕರು (ಖಾಗ್ರಾ) 
ಬೀದರ್‌ 


ಪಂಚಾಯತ್‌, 


ಉಪನಿರ್ದೇಶಕರು (ಖಾಗ್ರಾ) ಜಿಲ್ಲಾ ಪಂಚಾಯತ್‌, 
ಗುಲ್ಬರ್ಗಾ (ಶ್ರೀ ವಿ.ಎಸ್‌. ಹೊನ್ಮನೆ ವಾಳ್‌ ಬಸಪ್ಪ 
ಇವರ ಸ್ನಾನಕ್ಕೆ) 





ವಿಜಯಕುಮಾರ್‌ ನಿರಾಳೆ, 
ಉಪ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಗುಲರ್ಗ 


ಉಪ ನಿರ್ದೇಶಕರು, 
ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬಳ್ಳಾರಿ (ಶ್ರೀ 
ಶ್ರೀಧರನಾಯ್ಕ್‌ ಇವರ ಸ್ಥಾನಕ್ಕೆ) 





ಶ್ರೀಧರನಾಯ್ಕ್‌ 
ಉಪ ನಿರ್ದೇಶಕರು, 
ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬಳ್ಳಾರಿ 


ಉಪನಿರ್ದೇಶಕರು, ಕೈಮಗ್ಗ 
ಇಲಾಖೆ, ಗುಲ್ಬರ್ಗ (ಶೀ 


ಮತ್ತು ಜವಳಿ 
ವಿಜಯಕುಮಾರ್‌ 








ಎಸ್‌.ಹೆಚ್‌. ವೀರಣ್ಣ 
ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 
ಹಾಗೂ ನಿರ್ದೇಶಕರು, ಚನನ ಧಾರವಾಡ 








ನಿರಾಳೆ, ಇವರ ಸ್ಥಾನಕ್ಕೆ 
ಉಪನಿರ್ದೇಶಕರು (ಖಾಗ್ರಾ) ಜಿಲ್ಲಾ ಪಂಚಾಯತ್‌, 
ಗದಗ್‌ (ಖಾಲಿ ಹುದ್ದೆಗೆ) 





ಭಾಗ-1 
38 ಕೈಸೆ ಸೇವಿ 2009 ದಿ:27.2.2009ರಲ್ಲಿ ಶ್ರೀ ಟಿ. 
ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಳಗಾವಿ, ಇವರನ್ನು ನಿರ್ದೇಶಕರು, ಕರ್ನಾಟಕ ಸಕ್ಕರೆ ಸಂಸ್ಥೆ 
ಅಧಿಕ ಪ್ರಭಾರದಲ್ಲಿರಿಸಿರುವುದನ್ನು ಮಾರ್ಪಡಿಸಿ ಜಂಟಿ ನಿರ್ದೇಶಕರು, 


ಸರ್ಕಾರದ ಅಧಿಸೂಚನೆ ಸಂಖ್ಯೆವಾಕ್ಕೆ 


ಸಿದ್ದಣ್ಣ, ಉಪ 
ೈ, ಬೆಳಗಾವಿ 'ಹುದ್ದೆಯ 
ಸಹಕಾರ ಸಂಘಗಳು (ಜೆ.ಆರ್‌.ಸಿ.ಎಸ್‌) ಬೆಳಗಾವಿ, 


ಇವರನ್ನು ನಿರ್ದೇಶಕರು, ಕರ್ನಾಟಕ ಸಕ್ಕರೆ ಸಂಸ್ಥೆ, ಬೆಳಗಾವಿ ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿದೆ. 


ಭಾಗ-2 


ಶ್ರೀ ಎಂ.ಜೆ. ಜೀವಣ್ಣವರ್‌, ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ನಿಯೋಜನೆ ಮೇರೆಗೆ ಪ್ರಧಾನ 
ವ್ಯವಸ್ಥಾಪಕರು, ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ, ಹುಬ್ಬಳ್ಳಿ, ಇವರನ್ನು ನಿರ್ದೇಶಕರು, ಸಿಡಾಕ್‌, ಧಾರವಾಡ 
ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 421 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಬಿ.ಸಿ. ಪ್ರಕಾಶ್‌ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 





